ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 31-03-2021 ಪ್ರಶ್ನೆ ಸಂಖ್ಯೆ: 3035 (2462) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾಂಕ: 31-03-2021 

ಉತ್ತರಿಸುವ ಸಚಿವರು: ಮುಜರಾಯಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಮಾಣ ಸಚಿವರು 

ವಿಷಯ: ಓ.ಬಿ.ಸಿ ಹಾಸ್ಕೆಲ್‌ಗಳ ಅಡುಗೆ ಕೆಲಸಗಾರರು ಕುರಿತು 
(ಅ) ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಹಾಸ್ಟೆಲ್‌ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಅಡುಗೆ ಕೆಲಸಗಾರರು ಮತ್ತು ಅಡುಗೆ ಸಹಾಯಕರುಗಳ ಸಂಖ್ಯೆ ಎಷ್ಟು; ಇದರಲ್ಲಿ ಗುತ್ತಿಗೆ, 
ಹೊರಗುತ್ತಿಗೆ ನೌಕರರ ಸಂಖ್ಯೆ ಎಷ್ಟು ; (ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಆ) ಅಡುಗೆ ಕೆಲಸಗಾರರು ಮತ್ತು ಅಡುಗೆ ಸಹಾಯಕರುಗಳಿಗೆ ನೀಡುವ ವೇತನವೆಷ್ಟು; 
ಗುತ್ತಿಗೆ, ಹೊರಗುತ್ತಿಗೆ ನೌಕರರಿಗೆ ನಿಗದಿಪಡಿಸಿದ ವೇತನ ಎಷ್ಟು ; 


(ಇ) ಸದರಿಯವರುಗಳಿಗೆ ವಾರದ ರಜಿ ನೀಡಲಾಗುತ್ತದೆಯೇ ; ಹೌದ್ದಲ್ಲಿ ತಿಂಗಳಿಗೆ ಎಷ್ಟು 
ರಜಿಗಳನ್ನು ನೀಡಲಾಗುತ್ತದೆ ; ಹಬ್ಬದ ದಿನಗಳಲ್ಲಿ ರಜಿ ನೀಡಲಾಗುತ್ತದೆಯೇ; 


(ಈ) ಸದರಿಯವರಿಗೆ ವಾರದ ರಜೆ ನೀಡಲು ಸಾಧ್ಯವಾಗದಿದ್ದಲ್ಲಿ ಪೊಲೀಸ್‌ ಇಲಾಖೆಯಲ್ಲಿ 
ನೀಡುವಂತೆ ವರ್ಷಕ್ಕೊಂದು ಬಾರಿ ಒಂದು ತಿಂಗಳ ವೇತನ ನೀಡುವ ಕುರಿತು ಸರ್ಕಾರದ 
ನಿಲುವೇನು; ಎಂದಿನಿಂದ ಈ ಕ್ರಮ ಜಾರಿಗೆ ಬರುತ್ತದೆ? 


